ಅ) 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಲೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಪ್ರಶ 
ಮನೆಗಳ ಛಾವಣಿಯ ಮೇಲೆ 
ವಿದ್ಯುತನ್ನು ಯಾವ ಪ್ರಮಾಣದಲ್ಲಿ 
ಉತ್ಪಾದಿಸಲಾಗುತ್ತಿದೆ; (ವಿವರ 
ಒದಗಿಸುವುದು) 


ಕರ್ನಾಟಕದಲ್ಲಿ ಮನೆಗಳ 
ಛಾವಣಿಯ ಮೇಲೆ 
ಉತ್ಪಾದಿಸಬಹುದಾದ ವಿದ್ಯುತ್‌ 
ಸಾಮರ್ಥ್ಯವೆಷ್ಟು; ದ; 


ಸಾಮರ್ಥ್ಯದ ಗುರಿ ಮುಟ್ಟಲು 
ಸರ್ಕಾರ ರೂಪಿಸಿಕೊಂಡಿರುವ 
ಯೋಜನೆಗಳೇನು; 


821 

ಶ್ರೀಮತಿ ಭಾರತಿ ಶೆಟ್ಟಿ 
(ನಾಮನಿರ್ದೇಶನ ಹೊಂದಿದವರು) 
20.12.2021 

ಮಾನ್ಯ ಇಂಧನ ಹಾಗೂ 

ಕನ್ನಡ ಮತ್ತು ಸಂಸ್ಥೃತಿ ಸಚಿವರು 


Kkkokk 


ಉತರ 
ರಾಜ್ಯಾದ್ಯಂತ ಮನೆಗಳ ಮೇಲ್ಸಾವಣಿಗಳಲ್ಲಿ ಅಳವಡಿಸಲಾಗಿರುವ 
ಮೇಲ್ಸಾವಣಿ ಸೌರ ವಿದ್ಯುತ್‌ ಘಟಕಗಳಿಂದ ಉತ್ಪಾದಿಸಲಾದ ವಿದ್ಯುತ್‌ 
ಪ್ರಮಾಣದ ವಿದ್ಯುತ ಸರಬರಾಜು ಕಂಪನಿವಾರು ವಿವರಗಳು ಈ 
ಕೆಳಕಂಡಂತಿವೆ:- 


(ದ.ಲ.ಯೂ.ಗಳಲ್ಲಿ) 
2021-22 
(ನವೆಂಬರ್‌ 21 


ಮೇಲ್ಛಾವಣಿ ಸೌರ ವಿದ್ಯುತ್‌ ಉತ್ಪಾದನೆ ಉತ್ತೇಜಿಸಲು, ದಿನಾಂಕ: 
22.05.2014 ರಂದು ಕರ್ನಾಟಕ ಸರ್ಕಾರ ಸೋಲಾರ್‌ ನೀತಿ 2014- 
21ನ್ನು ಜಾರಿಗೊಳಿಸಿದ್ದು, ರಾಜ್ಯದಲ್ಲಿ 2400 ಮೆ.ವ್ಯಾ ಮೇಲ್ಲಾವಣಿ 
ಸೌರಶಕ್ತಿ ಮುಖಾಂತರ ವಿದ್ಯುತ್‌ ಉತ್ಪಾದನೆ ಮಾಡಲು ಗುರಿ 
ನಿಗದಿಪಡಿಸಿರುತ್ತಾರೆ ಹಾಗೂ ಪ್ರತ್ಯೇಕವಾಗಿ ಮನೆಗಳಿಗೆ ಯಾವುದೇ ಗುರಿ 
ನಿಗದಿಪಡಿಸಿರುವುದಿಲ್ಲ. 

ಗೃಹಬಳಕೆ, ಕೈಗಾರಿಕಾ, ವಾಣಿಜ್ಯ ಮತ್ತು ಇತರೆ ಗ್ರಾಹಕರು ಅರ್ಜಿ 
ಸಲ್ಲಿಸಲು ಅರ್ಹರಾಗಿರುತ್ತಾರೆ. 

ಗ್ರಾಹಕರು, ನೆಟ್‌ ಮೀಟರಿಂಗ್‌ ವ್ಯವಸ್ಥೆಯಲ್ಲಿ ಮೇಲ್ಸಾವಣಿ ಸೌರ 
ವಿದ್ಯುತ್‌ ಘಟಕಗಳಿಂದ ಉತ್ಪಾದಿಸಿರುವ ವಿದ್ಯುತ್‌ನ್ನು ಸ್ವಂತ ಬಳಕೆಯ 
ನಂತರ ಉಳಿದ ವಿದ್ಯುತನ್ನು ಹಾಗೂ ಗ್ರಾಸ್‌ ಮೀಟರಿಂಗ್‌ ವ್ಯವಸ್ಥೆಯಲ್ಲಿ 
ಉತ್ಪಾದಿಸಿರುವ ಒಟ್ಟು ವಿದ್ಯುತನ್ನು, ವಿದುತ್‌ ವಿತರಣಾ ಕಂಪನಿಗಳಿಗೆ 
ಕೆ.ಇ.ಆರ್‌.ಸಿ ರವರು ನಿಗದಿ ಪಡಿಸಿದ ದರದಲ್ಲಿ ಮಾರಾಟ 
ಮಾಡಬಹುದಾಗಿದೆ. ವಿದ್ಧುತ್‌ ವಿತರಣಾ ಕಂಪನಿಗಳು ಗ್ರಾಹಕರೊಂದಿಗೆ 
ವಿದ್ಯುತ್‌ ಖರೀದಿ ಒಪ್ಪಂದವನ್ನು 25 ವರ್ಷಗಳಿಗೆ ಮಾಡಿಕೊಳ್ಳಲಾಗುತ್ತಿದೆ. 

ಸೌರ ವಿದ್ಯುತ್‌ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಲು ಕೆ.ಇ.ಆರ್‌.ಸಿ. 


ರವರು ಹಾಲಿ ಚಾಲಿಯಲ್ಲಿರುವ ಗ್ರಾಹಕರ ಹೂಡಿಕೆ ವ್ಯವಹಾರ 


ಸ 


ಈ) 


ಸಂಪೂರ್ಣ 


ಸಾಮರ್ಥ್ಯದ 
ಮುಟ್ಟಲು ಸರ್ಕಾರದ ಮುಂದಿರುವ 


ಸವಾಲುಗಳೇನು;ಈ ಸವಾಲುಗಳನ್ನು 


ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನೀತಿ 
ಏನು; ಹಾಗೂ ರಾಜ್ಯಕ್ಕೆ ವಿಸ್ತರಿಸುತ್ತಿರುವ 
ಸೌಲಭ್ಯಗಳೇನು; ಈ ಬಗ್ಗೆ ಗ್ರಾಹಕರಿಗೆ 
ಜಾಗೃತಿ 


ಯಾವ ರೀತಿಯಲ್ಲಿ 
ಮಾಡಲಾಗುತ್ತಿದೆ? 
EN PO 


ಸಂಖ್ಯೆ: ಎನರ್ಜಿ 281 ಇನಿ 


ಎದುರಿಸಲು ಸರ್ಕಾರದ ಪ್ರಯತ್ನಗಳೇನು; 


ಏಸ್‌ 2021 


ಗುರಿ 


ಮಾದರಿಯೊಂದಿಗೆ, ಮೂರನೇ ವ್ಯಕ್ತಿ ಹಾಗೂ ವಿದ್ಯುತ್‌ ವಅರಣಾ 
ಕಂಪನಿಗಳು ಹೂಡಿಕೆ ಮಾಡಬಹುದೆಂದು ದಿನಾಂಕ 09.12.2019 
ರಂದು ಆದೇಶವನ್ನು ಹೊರಡಿಸಿರುತ್ತಾರೆ. 


ಪ್ರಸ್ತುತ, ಪ್ರತಿ ನಾಗರೀಕರು ಕಡ್ಡಾಯವಾಗಿ ಗೃಹ ಬಳಕೆಯ 
ಅವಶ್ಯವಿರುವ ಸೌರ ವಿದ್ಯುತ ಘಟಕ ಸ್ಥಾಪಿಸಬೇಕೆನ್ನುವ ಆದೇಶ 
ಕಡ್ಡಾಯವಾಗಿರುವುದಿಲ್ಲ. ಸೌರ ಮೇಲ್ಸಾವಣಿ ಘಟಕ 
ಸ್ಥಾಪಿಸಿಕೊಳ್ಳುವುದು ಗ್ರಾಹಕರ ಇಚ್ಛೆಗೆ ಒಳಪಟ್ಟಿರುತ್ತದೆ. 


ಭಾರತ ಸರ್ಕಾರ, ಎಮ್‌.ಎನ್‌.ಆರ್‌.ಇ (ಹಂತ-2) ನಾ 
ವಸತಿ ಕಟ್ಟಡಗಳು ಮತ್ತು ಗುಂಪು ವಸತಿ ಸಮುದಾಯ 

(ಗು.ವ.ಸ)/ವಸತಿ ಕಲ್ಯಾಣ ಸಂಘದ (ವ.ಸ.ಕ) ಗ್ರಾಹಕರುಗಳಿಗೆ ಗಿಡ್‌ 

ಸಂಪರ್ಕಿತ ಸೌರಶಕ್ತಿ ಮೇಲ್ಸಾವಣಿ ಸ್ಥಾಪಿಸಲು ಸಹಾಯಧನದ 

ಯೋಜನೆಯನ್ನು ಜಾರಿಗೊಳಿಸಿದ್ದು, ನಿಗದಿತ ವೆಚ್ಚದ ಮೇಲೆ 
ಸಹಾಯಧನವನ್ನು ಈ ಕೆಳಕಂಡ ಶೇಕಡವಾರಂತೆ ವಿತರಿಸಲಾಗುವುದು: 

€ ವಸತಿ ಗ್ರಾಹಕರಿಗೆ | -3 ಕಿ.ವ್ಯಾವರೆಗೆ - 40% ತದನಂತರ 3-10 

ಕಿ.ವ್ಯಾ. ವರೆಗೆ - 20% ಮತ್ತು 

* ಗುಂಪು ವಸತಿ ಸಮುದಾಯ (ಗು.ವ.ಸ)/ ವಸತಿ ಕಲ್ಯಾಣ ಸಂಘದ 
(ವ.ಕಸ) ಗ್ರಾಹಕರಿಗೆ 1-10 ಕಿವ್ಯಾ ವರೆಗೆ - 20% ನ್ನು 
ನೀಡುತ್ತದೆ. 
ಗೃಹಬಳಕೆ ' ಗ್ರಾಹಕರಿಂದ ಆನ್‌ಲೈನ್‌ ಅರ್ಜಿಗಳನ್ನು 

ಸ್ಪೀಕರಿಸಲಾಗಿದ್ದು, ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹಾಗೂ 

ತಾಂತ್ರಿಕ ಕಾರ್ಯ ಸಾಧ್ಯತೆಯ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು 
ಮಾಡಲಾಗುವುದು. ಗ್ರಾಹಕರು ವಿದ್ಯುತ್‌ ಸರಬರಾಜು ಕಂಪನಿಗಳು 
ಆಯ್ಕೆ ಮಾಡಲಾದ ಇಪಿಸಿ (Engineering Procurement and 

Constructions) nತ್ತಿಗೆದಾರರಿಂದ ಸೌರಶಕ್ತಿ ಮೇಲ್ಸಾವಣಿಯನ್ನು 

ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. 

ಗೃಹಬಳಕೆ ಗಾಹಕರಿಗೆ ಜಾಗೃತಿ ಮೂಡಿಸಲು ಕೆಗೊಂಡ ಕಮಗಳ 

ವಿವರಗಳು: 

* ಯೋಜನೆಯ ಬಗ್ಗೆ ಅಧಿಕೃತ ಜ್ಞಾಪನಾ ಪತ್ರಗಳು ಹಾಗೂ 
ಸುತ್ತೋಲೆಗಳನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳ 
ಅಂತರ್ಜಾಲಗಳಲ್ಲಿ ಹಾಗೂ ಆನ್‌ಲೈನ್‌ ಮೂಲಕವೇ 
ಅರ್ಜಿಗಳನ್ನು ಹಾಕಲು ಹಾಗೂ ನೋಂದಣಿ ಶುಲ್ಕ ಪಾವತಿಸಲು 
ಸರಳೀಕೃತ ಸಾಫ್ಟ್‌ವೇರ್‌ ಸಿದ್ದಪಡಿಸಲಾಗಿರುತ್ತದೆ. 

* ದಿನಪತ್ರಿಕೆ ಫೇಸ್‌ಬುಕ್‌, ದೂರದರ್ಶನ, ಬಿಗ್‌ ಎಫ್‌ಎಂ. ಮತ್ತು 
ಬಿತ್ತಿ ಪತ್ರಗಳ ಮೂಲಕ ಜಾಹೀರಾತುಗಳನು, ನೀಡಲಾಗಿರುತದೆ. 


Ls 
(ವಸು ಕುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚೆವರು 


